ಇ ಶರ್ನಾಟತ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ, 1634 


ಉತ್ತರಿಸಬೇಕಾದ ದಿನಾಂಕ 


ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


20.03.2020 
:ಶ್ರೀ ವಿಜಯ ಸಿ೦ಗ್‌ (ಸ್ಥಳೀಯ ಸಂಸ್ಥೆಗಳ ಕೇತು 
:ಮಾನ್ಯ ಪ್ರವಾಸೋದ್ಯಮ ಮತ್ತು 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ 
ಸಬಲೀಕರಣ 'ಮತ್ತು ಕೀಡಾಸಚಿವರು' ' 


[NCS 


ಪ್ರಶ್ನೆ : 


ಉತ್ತರ 


ಬೀದರ್‌ ನಗರದ ನೆಹರೂ 
ಕ್ರೀಡಾಂಗಣದ ನಿರ್ಮಾಣಕ್ಕೆ 
ಎಷ್ಟು ಅನುದಾನ 
ಬಿಡುಗಡೆಯಾಗಿಡೆ: 


ಬೀದರ್‌ ನಗರದ .ಸೆಹರೂ ಜಿಲ್ಲಾ ಕ್ರೀಡಾಂಗಣದ 
ಪುನರ್‌ ನಿರ್ಮಾಣಕ್ಕೆ ಕಲ್ಯಾಣ-ಕರ್ನಾಟಿಕ 
ಪ್ರದೇಶಾಭಿವೃದ್ದಿ ಮಂಡಳಿಯಿಂದ ಒಟ್ಟು ರೂ 
373.29 ಲಕ್ಷ ಬಿಡುಗಡೆಯಾಗಿದೆ. 


ಅಲ್ಲದೇ, ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯ ರಾಜ್ಯ ವಲಯದ ಬಂಡವಾಳ ವೆಚ್ಚ 
ಕಾರ್ಯಕ್ರಮದಡಿ ಪ್ರಸಕ್ತ ಸಾಲಿನಲ್ಲಿ ರೂ 100.00 ಲಕ್ಷೆ 
ಪೆಚ್ಚದಲ್ಲಿ ಹೆಚ್ಚುವರಿ ಪ್ರೇಕ್ಷಕರ ಗ್ಯಾಲರಿ ಹಾಗೂ 
ಇತರೆ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ರೂ 
75.00 ಲಕ್ಷಗಳನ್ನು ಕರ್ನಾಟಕ ರಾಜ್ಯ ಗ್ರಾಮೀಣ 
ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ 
ಇವರಿಗೆ ಬಿಡುಗಡೆ ಮಾಡಲಾಗಿದೆ. 


ಕ್ರೀಡಾಂಗಣದ 

ನಿರ್ಮಾಣದ ಕಾಮಗಾರಿ 
ಯಾವ ಹಂತದಲ್ಲಿದೆ: 
(ವಿವರ ನೀಡುವುದು) 


ಬೀದರ್‌ ನ ನೆಹರೂ ಜಿಲ್ಲಾ ಕ್ರೀಡಾಂಗಣದಲ್ಲಿ 
ಕಲ್ಯಾಣ ಕರ್ನಾಟಿಕ ಪ್ರದೇಶಾಭಿವೃದ್ದಿ ಮಂಡಳಿ 
ವತಿಯಿಂದ  ಕೈಗೆತ್ತಿಕೊಳ್ಳಲಾದ ಕಾಮಗಾರಿಗಳಲ್ಲಿ 
ಕೆಳಕಾಣಿಸಿದ ಕಾಮಗಾರಿಗಳು ಪೂರ್ಣಗೊಂಡಿರುತ್ತವೆ. 


1. ಉತ್ತರ ಮತ್ತು ದಕ್ಷಿಣ ಭಾಗದ ಏಳು ಹಂತದ 
ಆರ್‌.ಸಿ.ಸಿ. ಪ್ರೇಕ್ಷಕರ ಗ್ಯಾಲರಿ. 


2. ಉತ್ತರ ಮತ್ತು ದಕ್ಷಿಣ ಬಾಗದ ಐದು ಹಂತದ 
ಆರ್‌.ಸಿ.ಸಿ. ಪ್ರೇಕ್ಷಕರ ಗ್ಯಾಲರಿ. 


. ಅವರಣ ಗೋಡೆ ನಿರ್ಮಾಣ 
. ಹಳೆಯ ಪೆವಿಲಿಯನ್‌ ಕಟ್ಟಡದಲ್ಲಿನ ಕಾಮಗಾರಿ 
. ಆರ್‌.ಸಿ.ಸಿ. ಚರಂಡಿ ಕಾಮಗಾರಿ 


6. ಬ್ಯಾಸ್ಕೆಟ್‌ ಬಾಲ್‌, ವಾಲಿಬಾಲ್‌ ಮತ್ತು ಕಬಡ್ಡಿ 
ಅಂಕಣಗಳು 


Wm A WwW 


7. ಓಟಿದ ಟ್ರ್ಯಾಕ್‌, ಪುಟ್‌ ಬಾಲ್‌ ಅಂಕಣದ ಲಾನ್‌, 
ಫೌಂಟೇನ್‌ ಕಾಮಗಾರಿ 


ರಸ್ತೆ ಮತ್ತು ವಾಹನ ನಿಲುಗಡೆ ಸ್ಥಳದ ಕಾಮಗಾರಿ 
ಪ್ರಗತಿಯಲ್ಲಿವೆ. 


ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ 


ರಾಜ್ಯ ವಲಯದ ಬಂಡವಾಳ ವೆಚ್ಚ 
ಕಾರ್ಯಕುಮದಡಿ ಹೆಚ್ಚುವರಿ ಪ್ರೇಕ್ಷಕರ ಗ್ಯಾಲರಿ 
ಮತ್ತಿತರ ಕಾಮಗಾರಿಗಳನ್ನು ಕೈಗೊಳ್ಳಲು ರೂ 
100.00೦ಕ್ಷಗಳನ್ನು ಮಂಜೂರು ಮಾಡಿ, ರೂ 75.00 
ಲಕ್ಷಗಳನ್ನು ಪ್ರಸಕ್ತ ಸಾಲಿನಲ್ಲಿ ಬಿಡುಗಡೆ 
ಮಾಡಲಾಗಿದೆ. i 


ಇ) | ಕಾಮಗಾರಿ ಕಳಪೆಯಾಗಿರುವ 
ಬಗ್ಗೆ ದೂರುಗಳು ಕೇಳಿ 
ಬಂದಿದ್ದು, ಈ ಬಗ್ಗೆ ಸರ್ಕಾರ 
ಕೈಗೊಂಡ ಕ್ರಮಗಳೇನು? 


ಾಮಗಾರಿ ಕಳಷೆಯಾಗಿರುವ ಬಗ್ಗೆ ಯಾವುದೇ 
ದೂರುಗಳು ಸ್ನೀಕೃತವಾಗಿರುವುದಿಲ್ಲ. 


ವೈಎಸ್‌ ಡಿ-/ಇಬಿಬಿ/163/2020 


ಇರೆ 


(ಪಿ. ಟಿ. ರವಿ) 
ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 


ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


